0. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 527 

02. ಮಾನ್ಯ ವಿಧಾನ ಪರಿಷತ್‌ ಸದಸ್ಕರ ಹೆಸರು : ಶ್ರೀ ಕೆ.ಟಿ. ಶ್ರೀಕರಿಶೇಗೌಡ 
} . (ಪದವೀಧರರ ಕ್ಷೇತ್ರು- : 

: 03. ಉತ್ತರಿಸುವದಿನಾಂಕ :. . .:.-:: 16.09.2021 

04. ಉತ್ತರಿಸುವ ಸಚಿವರು. | ” ; 'ಮಾನ್ಯ ಗೃಹ ಸಚಿವರು 

ಕ್ರಸಂ. ಪ್ರಶ್ನೆ | | . ಉತ್ತರ | 

ಅ) [ರಾಜ್ಯದಲ್ಲ ಕಳದ 3 "ವರ್ಷಗಳ ರಾಜದ E607 870500 
ಎಷ್ಟು ಜನ ಮಹಿಳೆಯರು ಹಾಗೂ | (ಆಗಸ್‌-30) ವರೆಗೆ ದಾಖಲಾದ ಮಹಿಳೆಯರು ಹಾಗೂ ಹೆಣು 
ಹೆಣ್ಣು ಮಕ್ಕಳ ನಾಪತ್ತೆ, ಕಳ್ಳಸಾಗಾಣೆ ¥ SE | kd 

ಸ A ಕುಂ | ಮಕಳ ನಾಪತ್ತೆ, ಕಳ್ಗಸಾಗಾಣೆ ಹಾಗೂ ಲೈಂಗಿಕ: ಕಿರುಕುಳಗಳಿಂದ 
ಹಾ ೦ಗಿ ಕಿ IN | 
೪ ಖಲಾದ ಪ್ರಕರಣಗಳ ವಿವರಗಳು ಈ ಕೆಳಕಂಡಂತಿದೆ, ಹಾಗೂ 
ಪ್ರಕರಣಗಳು ದಾಖಲಾಗಿದೆ: (ಎವರ | ನೌಖಲೌದ ಪ್ರಕರಣ ಂಡಂಳದ, ಹಾ 
ನೀಡುವುದು) ದಾಖಲಾದ ಪ್ರಕರಣಗಳಲ್ಲಿ ಪತ್ತೆಯಾದ "ಮತ್ತು ಪತ್ತೆಯಾಗದ 
ಪ್ರಕರಣಗಳ ವಿವರವನ್ನು ಅನುಬಂಧ -1 ರಲ್ಲಿ ನೀಡಲಾಗಿದೆ.- 
'ಮಹಿಳೆಯರು . ನ, 
208 T2017 208 205 T2007 
p (ಆಗಸ್ಟ) 
_ S67 788 [8167 [905 [8585/8572 
0% OL 
T3040 5788 SST 755 5035S 
1 L_ 
. _ ' | ಹೆಣ್ಣು ಮಕ್ಕಳು - 

ಆ) ಇದರಲ್ಲಿ ಪತ್ತೆಯಾದ" ಪ್ರಕರಣಗಳು TINE [207 {208 TST I0TIA 
ಎಷ್ಟು" ಪತ್ತೆಯಾಗದ lena 
ಪ್ರಕರಣಗಳೆಷ್ಟು; (ವಿವರ 5 lr ಗ | mi ಬ 

ನಾ 7 T7135 Te 

ನೀಡುವುದು) ಬ oak 

ಕಾ TOTO TT 
SFE ITS 15877060 [2152 (356 16S 
ಮೇಲಿನ 

ಲೈಂಗಿಕ 

ಕಿರುಕುಳ 

i J 


ನ ತಹನ ಪ್‌ನಗಾನ್ನು ಪತ್ತ್‌ _. 
ಹಚ್ಚಲು ಸರ್ಕಾರ ಕೈಗೊಂಡ | ಪತ್ತೆಯಾಗದ ಪ್ರಕರಣಗಳನ್ನು ಪತ್ತೆ ಹಚ್ಚಲು ಹಾಗೂ ಮಹಿಳೆಯರು 
ಕ್ರಮಗಳೇನು: (ವವರ ನೀಡುವುದು) | ಹಾಗೂ ಹೆಣ್ಣು ಮಕ್ಕಳ ರಕ್ಷಣೆಗೆ ಸರ್ಕಾರ ಕೈಗೊಂಡ ಕ್ರಮಗಳ 
ಮಾಹಿತಿಯನ್ನು ಅನುಬಂದ-2 ರಲ್ಲಿ ನೀಡಲಾಗಿದೆ. 


ಈ) 'ಮಹಕಯರು 'ಹಾಗೊ""ಹೆಣ್ಣು oo 
ಮಕ್ಕಳ ರಕ್ಷಣೆಗೆ ಸರ್ಕಾರ | ಮ 


ಕೈಗೊಂಡ “ಕ್ರಮಗಳೇನು? (ವಿವರ | 
ನೀಡುವುದು) - 


ಅನುಬಂಡ-। 0 | | 


ANNEXURE-1 ; | 
} 2016 2017 2018 
TRACED TRACED |] UNTRACED UNDER TRACED UNDER 
LN SSPN NVESTIGA N INVESTIGATION | NVESTIGATION 
Women EE 330 36 CN TN NN 
(Giis gy 11 1 TE | 
KZA RN TN NN NN SNS 88. 7 15 
Pocso [1697 Ugg 3 0 2039} 16 
HumantTrafficking A AE y 
Women [ ESN SES ES [ [] [) RSS EERE 
Girls i 9 4 0 [EO 
2020 2021 


TRACED UNTRACED UNDER TRACED | UNTRACED UNDER TRACED UNTRACED UNDER 
$ INVESTIGATION 2 INVESTIGATION INVESTIGATION 


MASS 

8999 | 20 gO TH] 4 388 | 5464 | 2 
Gis 1 TE 46 [] 22 

354 IPC 53 | 4051 31 458 1241 3 1915 
\Pocso “255 24 2058 4 RET 1 


HumanTrafficking 
ES es ee es 7 K T 5 — [ | 
1 1 0 


po 


ಅನುಬಂಧ-2 


ಮಹಿಳೆಯರ. ಮತ್ತು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಮತ್ತು ಅಕ್ರಮ 


ಸಾಗಣಿಕೆಯನ್ನು ತಡೆಗಟ್ಟುವ ಸಂಬಂಧ ಈ ಕೆಳಕಂಡ ಕ್ರ ಕ್ರಮಗಳನ್ನು ಕೈಗೊಂಡಿರುತ್ತದೆ. 
> ಅತ್ಯಾಚಾರ, ಪೋಕ್ಸೋ ಪ್ರಕರಣಗಳ ತನಿಖೆಯನ್ನು ಅಪರಾಧ ಕಾನೂನು ತಿದ್ದುಪ 


¥ 


ಸುಗೀವಾಜ್ಞೆ 2018, ರಲ್ಲಿನ ತಿದ್ದುಪಡಿಯಂತೆ ನಿಗಧಿಪಡಿಸಿರುವ 60 ದಿನಗಳ ಕಾಲಮಿತಿಯಲ್ಲಿ 
ತನಿಖೆಯನ್ನು ಪೂರ್ಣಗೊಳಿಸಲು ಸೂತ್ತೋಲೆಯನ್ನು ಹೊರಡಿಸಿದೆ. 

ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳ. ಕುರಿತು ತನಿಖೆಯಲ್ಲಿ 
ಉಪಯೋಗವಾಗುವ ಅಂಶಗಳಿಗೆ ಸಂಬಂಧಿಸಿದಂತೆ ನಿರ್ಧಿಷ್ಟ ಕಾರ್ಯ ವಿಧಾನವನ್ನು 
ಸಿದ್ದಪಡಿಸಿ, ಎಲ್ಲಾ ಘಟಕಾಧಿಕಾರಿಗಳಿಗೆ ಕಳುಹಿಸಲಾಗಿರುತ್ತದೆ. 

ಬೆಂಗಳೂರು ನೆಗರದಲ್ಲಿ ಮಹಿಳೆಯರ ರಕ್ಷಣೆಗಾಗಿ, ಮಹಿಳಾ ಸಹಾಯವಾಣಿ 1091, 
22943225 ಕಾರ್ಯ ನಿರ್ವಹಿಸುತ್ತಿದ್ದು, ' ಸ್ವಂದನ ಸಹಾಯವಾಣಿಯು ಸಹ ಸ್ಥಾಪಿಸಿ 
ಕಾರ್ಯನಿರ್ವಹಿಸ ಲಾಗುತ್ತಿದೆ. 


ಜೆಂಗಳೂರು ನಗರ ಮತ್ತು ರಾಜ್ಯದ ಎಲ್ಲಾ ಪೊಲೀಸ್‌ ಠಾಣೆಗಳಲ್ಲಿ ಮಹಿಳೆಯರ ದೂರು 
ವಿಚಾರಣೆ ಬಗ್ಗೆ ಪ್ರತ್ಯೇಕವಾಗಿ ಮಹಿಳಾ ಹೆಲ್ಫ್‌ ಡೆಸ್ಕ್‌ ಸ್ಥಾಪಿಸಲಾಗಿದೆ. 


ದಿನದ 24 ಗಂಟೆಯೂ ಸಹ ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆಗಾಗಿ “ಖಿಂಕ್‌ ಹೊಯ್ದಳ” 
ಮತ್ತು 112 ಗಸ್ತುವಾಹನ ಗಸ್ತು ಕಾರ್ಯ ನಿರ್ವಹಿಸುತಿವೆ. ' 

ರಾಜ್ಯದ" ಇತರೆ ಜಿಲ್ಲೆಗಳಾದ ಬಾಗಲಕೋಟೆ ಜಿಲ್ಲೆಯಲ್ಲಿ ಚನ್ನಮ್ಮ ಪಡೆ, ಬಳ್ಳಾರಿ ಜಿಲ್ಲೆಯಲ್ಲಿ 
ಓಬವ್ನ ಪಡೆ, ದಾವಣಗೆರೆ ಜಿಲ್ಲೆಯಲ್ಲಿ ದುರ್ಗಾ ಪಡೆ, ಗದಗ ಜಿಲ್ಲೆಯಲ್ಲಿ ಚನ್ನಮ್ಮ ಪಡೆ, 
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶರಾವತಿ ಓಬ್ಬವ್ವ ಪಡೆ, ಬೀದರ್‌ ಜಿಲ್ಲೆಯಲ್ಲಿ ರಾಣಿ ಚನ್ನಮ್ಮ 
ವಾಹನವು” ಹೆಚ್ಚಾಗಿ "ಮಹಿಳೆಯರು ಓಡಾಡುವ ಜನನಿಬೀಡ ಸ್ಥಳಗಳಲ್ಲಿ ಹಾಗೂ ಶಾಲಾ 
ಕಾಲೇಜುಗಳ ಬಳಿ ಹೆಚ್ಚಿನ ಗಸ್ತು ಕಾರ್ಯವನ್ನು ನಿರ್ವಹಿಸುತ್ತಿರುತ್ತದೆ. 

ಮಹಿಳೆಯರು ಕರ್ತವ್ಯ ನಿರ್ವಹಿಸುವ ಎಲ್ಲಾ ಕಛೇರಿಗಳು, ಸಂಸ್ಥೆಗಳು, ಕಾರ್ಬಾನೆಗಳಲ್ಲಿ 
ವಿಶೇಷವಾಗಿ ಸುರಕ್ಷತೆಯ ಬಗ್ಗೆ ಮಹಿಳಾ ಸೆಕ್ಟೂರಿಟಗಳನ್ನು ನಿಯೋಜಿಸುವಂತೆ 
ಸೂಚೆಸಲಾಗಿದೆ. 

ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಭಾಗಿಯಾದ ಆರೋಪಿಗಳನ್ನು ಶೀಘ್ರವಾಗಿ 
ಬಂಧಿಸಿ .ಆರೋಪಿಗಳ ವಿರುದ್ಧ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ 
ಸಲ್ಲಿಸಲಾಗುತ್ತಿದೆ. 


ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ಕೆಲಸಕ್ಕೆ ಹೋಗುವ ಮಹಿಳೆಯರ: ಸುರಕ್ಷತೆಗೆ ಸಕಲ 


| ಮುನ್ನೆಚ್ಚರಿಕೆ ವಹಿಸುವಂತೆ ಸಂಬಂಧಪಟ್ಟ ಕಂಪನಿಗಳು, ಕಾಲ್‌ ಸೆಂಟರ್‌ಗಳ, ಪಿಜಿ ಸೆಂಟರ್‌ಗಳ 


ಮಾಲೀಕರಿಗೆ /ವ್ಯವಸ್ಥಾಪ ಕರಿಗೆ ಸಲಹೆ, ಸೂಚನೆಗಳನ್ನು ನೀಡಲ ಲಾಗುತ್ತಿದೆ. 


5 ಮಹಿಳೆಯರು- ಓಡಾಡುವ. ಎಸ್ಮಳರಳ ಬಳ್ಳೆ ಬಸ್‌ _ನಿಲ್ಭಾಣದಲ್ಲಿ_ ಶಾಲಾ ಕಾಲೇಜ್‌ಗಳ ಬಳಿ 
ಸಿಬ್ಬಂದಿಗಳನ್ನು ಪಾಯಿಂಟ್‌ ಕರ್ತವ್ಯಕ್ಕೆ ನೇಮಕ ಮಾಡಲಾಗುತ್ತಿದ್ದು, ಸದರಿ ಸ್ಥಳಗಳ ಬಳಿ 
ಹೊಯ ಹಾಗೂ ಚೇತಾ ವಾಹನಗಳನ್ನು ಗಸ್ತು ಮಾಡಿ ಇಂತಹ ಕೃತ್ಯಗಳು ನಡೆಯದಂತೆ 
ಸೂಕ್ತ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಲಾಗಿದೆ. 


ಮಹಿಳೆಯರ: ಸರಗಳ್ಳತನ ತಡೆಗಟ್ಟುವ ಸಲುವಾಗಿ. ಅರಿವು. ಮೂಡಿಸುವ ಕಾರ್ಯಕ್ರಮ 
ನಡೆಸಲಾಗುತ್ತಿದ್ದು, ಮುಂಜಾಗ್ರತಾ ಕ್ರಮವಾಗಿ, ಪಮುಖ ಸ್ಥಳಗಳಲ್ಲಿ ಸಿಸಿಟಿವಿ. 
ಕ್ಯಾಮರಾಗಳನ್ನು ಅಳವಡಿಸಲಾಗುತಿದೆ ಹಾಗು ಈ ಸಂಬಂಧ ಕರಪತ್ರಗಳು ಹಾಗು 
ಪೋಸ್ಟರ್‌ಗಳ ಮೂಲಕ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. 

» ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡುವ ಕಛೇರಿಗಳಲ್ಲಿ ಆಂತರಿಕ 
ದೂರು ನಿರ್ವಹಣಾ ಸಮಿತಿಯನ್ನು ರಚಿಸಲಾಗಿರುತ್ತದೆ. 

": ಸಂಕಷ ಸ್ಪದಲ್ಲಿರುವ/ತೊಂದರೆಯಲ್ಲಿರುವ ಮಹಿಳೆಯ ಸಹಾಯ ಹಾಗೂ ಸುರಕ್ಷೆಗಾಗಿ ಮಹಿಳೆ 
ಸುರಕ್ಷಾ ಆ್ಯಪ್‌ ಅನ್ನು ಪರಿಚಯಿಸಲಾಗಿದೆ. ಈ ಮಹಿಳಾ ಸುರಕ್ಷಾ ಲೈಪ್‌ " ಯಶಸ್ನಿಯಾಗಿ 
ಕಾಯ್ಯಧಿರ್ವಹಿಸುತಿದ. 

» ಸದರಿ ವಿಶೇಷ ಪಡೆಗಳಲ್ಲಿ ವಿಶೇಷವಾಗಿ ಮಹಿಳಾ ಹೊಲೀಸ್‌ ಸಿಬ್ಬಂದಿಗಳನ್ನು ನಿಯೋಜಿಸಿದ್ದು 

ಅವರುಗಳಿಂದ ಎಲ್ಲಾ ಶಾಲಾ/ಕಾಲೇಜುಗಳ ಹತ್ತಿರ ಮತ್ತು ಮಹಿಳೆಯರು & ಮಕ್ಕಳು ಹೆಚ್ಚಿನ 

ಸಂಖ್ಯೆಯಲ್ಲಿ ಸೇರುವ ಪದೇಶಗಳು ಹಾಗೂ ಜನನಿಬಿಡ ಸ್ಥಳಗಳಲ್ಲಿ ವಿಶೇಷ ಗಸ್ತು 

ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ. - 

ಸದರಿ ಸಿಬ್ಬಂದಿ ರವರು ತೆರೆದ ಮನೆ ಯೋಜನೆಯ ಮೂಲಕ ಮಕ್ಕಳಿಗಾಗಿ ಹಾಗು ಜವ 
ಸಂಪರ್ಕ ಸಭೆಯ ಮೂಲಕ ಮಹಿಳೆಯರಿಗೆ 'ಸ್ವಯಂ ರಕ್ಷಣೆಯ » ಬಗ್ಗೆ ಕರಾಟೆ ಮತ್ತು ಕೆಲವು 

ಕೌಶಲ್ಯಗಳ ಬಗ್ಗೆ ಪ್ರಾತ್ಯಕ್ಷಿಕೆಯ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿರುತ್ತದೆ. 

» ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ಹತ್ತಿಕ್ಕುವ 

ನಿಟ್ಟಿನಲ್ಲಿ ಬೆಂಗಳೂರು ನಗರದಲ್ಲಿ “ವೀರವನಿತೆ” ತಂಡವನ್ನು ರಚಿಸಿ, ಸದರಿಯವರಿಗೆ 6 

ತಿಂಗಳು ನುರಿತ ತಜ್ಞರಲ್ಲಿ ಸ್ಪ್ವಯಂ ರಕ್ಷಣೆ ಮತ್ತು ಮಾರ್ಷಿಯಲ್‌ ಆರ್ಟ್ಸ್‌ ಬಗ್ಗೆ ತರಬೇತಿ 

ನೀಡಿ, ವಂತರ ಸದರಿ ಯವರುಗಳನ್ನು 3 ತಂಡಗಳನ್ನಾಗಿ ರಚೆಸಿ ಮೇಲಾಧಿಕಾರಿಗಳ 

ನೇತೃತ್ವದಲ್ಲಿ ನಗರದ ವಿವಿಧ ಶಾಲಾ-ಕಾಲೇಜುಗಳು ಮತ್ತು ಮಹಿಳೆಯರು ಹೆಚ್ಚಾಗಿ ಕೆಲಸ 

ನಿರ್ವಹಿಸುವ ಗಾರ್ಮೆ೦ಟ್‌ಗಳು, ಮಾಲ್‌ ಮತ್ತಿತರ ಕಡೆಗಳಲ್ಲಿ ಸದರಿಯವರುಗಳಿಗೆ ಸ್ವಯಂ 

ರಕ್ಷಣೆಯ ಬಗ್ಗೆ ಮಾಹಿತಿ ಹಾಗೂ ತರಬೇತಿಗಳನ್ನು ನೀ ಡಲಾಗಿರುತ್ತದೆ. 

೫» ಕಾಣೆಯಾದ ಪ್ರಕರಣಗಳ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಮುಸ್ಲಿಂಗ್‌ ರ್ಪೋಟಲ್‌ನಲ್ಲಿ 
" ಅಪ್‌ಲೋಡ್‌ ಮಾಡಲಾಗುತ್ತಿದೆ. ಆ "ಮೂಲಕ ಅಂತರ್‌ರಾಜ್ಯ ಕಾಣೆ ಪ್ರಕರಣಗಳ 
ಮಾಹಿತಿಯನ್ನು ಪಡೆಯಬಹುದಾಗಿರುತ್ತದೆ. . 

೫ ಕಾಣೆಯಾದ ಪ್ರಕರಣಗಳಲ್ಲಿ ತನಿಖೆ ಮತ್ತು ಪತ್ತೆ ಕಾರ್ಯವನ್ನು ಸಮರ್ಪಕವಾಗಿ ಹಾಗೂ 


¥ 


N 


M 


ವ್ಯವಸ್ಥಿತವಾಗಿ ಕೈಗೊಳ್ಳಲು. ಅನುವಾಗುವಂತೆ ನಿರ್ಧಿಷ್ಟ ಕಾರ್ಯ ವಿಧಾನ (ಎಸ್‌ಓಖ) 

ಅನ್ನು 'ಸಿದ್ದಪ ಡಿಸಿ ರಾಜ್ಯದ ಎಲ್ಲಾ ಘಟಕಾಧಿಕಾರಿಗಳಿಗೆ ಕಳುಹಿಸಲಾಗಿರುತ್ತದೆ. 

ನಾಲ್ಕು ತಿಂಗಳಿಗೂ ಮೇಲ್ಪಟ್ಟು ಪತ್ತೆಯಾಗದ ಮಕ್ಕಳ ಕಾಣೆ ಪ್ರಕರಣಗಳನ್ನು ಮಾನವ ಕಳ್ಳ 

ಸಾಗಣೆ ನಿಗಹ ಘಟಕ;/ಸಿ.ಇಎನ್‌ ಪೊಲೀಸ್‌ ಠಾಣೆಗಳಿಗೆ ತನಿಖೆಗಾಗಿ ವರ್ಗಾಯಿಸಲು" 

ಘಟಕಾಧಿಕಾರಿಗಳಿಗೆ ನಿರ್ದೇಶಿಸಲಾಗಿರುತ್ತದೆ. 

ಮಾನವ ಕಳ್ಳಸಾಗಾಣಿಕೆಯನ್ನು ತಡೆಗಟ್ಟಲು ಹಾಗೂ ನಿಯಂತ್ರಿಸಲು ಸರ್ಕಾರವು ನಿರ್ಭಯ 

ನಿಧಿ ಅಡಿಯಲ್ಲಿ ಮಾನವ" ಕಳ್ಳ ಾಗಾಣಿಕೆ ನಿಷೇಧ ಘಟಕಗಳನ್ನು ಸ್ಥಾಪಿಸಲು 

ಅನುಧಾನವನ್ನು ಬಿಡುಗಡೆ ಮಾಡಿರುತ್ತದೆ. 

ಸದರಿ ಅನುಧಾನದಲ್ಲಿ ರಾಜ್ಯದ ಎಲ್ಲಾ ನಗರ/ಜಿಲ್ಲೆಗಳಲ್ಲಿ ಮಾನವ ಕಳ್ಳ ಸಾಗಾಣಿಕೆ ನಿಷೇಧ 

ಘಟಕವನ್ನು ಸ್ಥಾಪಿಸಿದ್ದು, ದರಿ. ಘಟಕಗಳು ಮಹಿಳಾ ಪೊಲೀಸ್‌ ಠಾಣೆಗಳ 
ಠಾಣಾಧಿಕಾರಿಗಳು' ಉಸ್ತುವಾರಿಯಲ್ಲಿ ಕಾರ್ಯನಿರ್ವಹಿಸುತಿದೆ. 

ಪ್ರತಿ ಮಾನವ ಕಳ್ಳಸಾಗಾಣೆಕೆ ಘಟಕಗಳಿಗೆ ಹಿರಿಯ ಮತ್ತು ಕಿರಿಯ ಮಕ್ಕಳ 

ಕಲ್ಯಾಹಾಧಿಕಾರಿಗಳನ್ನು' ನಿಯೋಜಿಸಿ, ಅವರುಗಳಿಗೆ ತರಬೇತಿ ನೀಡಲಾಗಿರುತ್ತದೆ. 


ಮಾನವ ಸಾಗಣಿಕೆ ಮಾಡುವವರ ವಿರುದ್ದ ಬಾತ್ಮಿ ಸ ಸಂಗಹಿಸಿ ತಪ್ಪಿತಸ್ಥರ ವಿರುದ್ಧ  : 


ಕಲಂ.370, 370ಎ] ಐಪಿಸಿ ಮತ್ತು ಇಮ್‌ಮೋರಲ್‌ ಟ್ರಾಫಿಕಿಂಗ್‌ ಪಿವೆನ್ಸ್‌ ಆಕ್ಸ್‌ 


" (ಐ.ಟಿ.ಪಿ.ಎ) ಹಾಗೂ ಸಂಬಂಧಪಟ್ಟ ಇತರೆ ಕಾಯ್ದೆ ಮತ್ತು ಕಲಂ ರೀತ್ಯಾ 


ಪ್ರಕರಣಗಳನ್ನು ದಾಖಲಿಸಿ, ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತಿದೆ. 

ಮಾನವ . ಕಳ್ಳಸಾಗಾಣೆಕೆಯ ಪ್ರಕರಣಗಳ ತನಿಖೆಯನ್ನು ಸಮರ್ಥವಾಗಿ ನಿರ್ವಹಿಸಲು 
ತನಿಖಾಧಿಕಾರಿಗಳಿಗಾಗಿ ನಿಧಿಷ್ಟ ಕಾರ್ಯವಿಧಾನವನ್ನು ಸೈಡ್ಡಪಡಿಸಿ, ಸ್ಥಾಯಿ ಆದೇಶದ 
ಮೂಲಕ ರಾಜ್ಯ ಎಲ್ಲಾ ಘಟಕಾಧಿಕಾರಿಗಳಿಗೆ ಕಳುಹಿಸಿಕೊಡಲಾಗಿದೆ. - ' 
ಅಪರಿಚಿತ ವ್ಯಕ್ತಿಗಳ ಬಳಿ ಸಂಪರ್ಕ ಇಟ್ಟುಕೊಳ್ಳದಂತೆ, ಆಸೆ ಆಮಿಷಗಳನ್ನು ಒಡ್ಡುವ 
ಆಸಾಮಿಗಳ ಬಗ್ಗೆ ಮಹಿಳೆಯರಿಗೆ & ಮಕ್ಕಳಿಗೆ ಹಾಗೂ ಗ್ರಾಮಗಳಲ್ಲಿ ಸೂಕ 
ತಿಳುವಳಿಕೆಗಳನ್ನು ನೀಡಲಾಗಿರುತ್ತದೆ. 
ಚಾಲ್ತಿಯಲ್ಲಿರುವ ಸಾಮಾಜಿಕ ಜಾಲತಾಣಗಳಾದ ಬ್ಲಾಗ್‌, ಟ್ವಿಟರ್‌, ಫೇಸ್‌ ಬುಕ್‌, 
ಪೊಫೇಸ್‌. ವೆಬ್‌ ಸೈಟ್‌ ಹಾಗೂ ಇತರೆ ಜಾಲತಾಣಗಳ ಮೂಲಕ ಮಾನವ ಕಳ್ಳ ಸಾಗಾಣೆ 
ಬಗ್ಗೆ ಜಾಗೃತಿ ಮೂಡಿಸುವ ಸಂದೇಶವನ್ನು ಪ್ರಕಟಿಸಲಾಗಿದೆ. | | 

ಮಾಸಿಕ ಅಪರಾಧ ಪರಾಮರ್ಶೆ ಸಭೆಗಳಲ್ಲಿ ಸಂಬಂಧಿಸಿದ ಪೊಲೀಸ್‌ ಅಧೀಕ್ಷಕರು/ ಉಪ 
ಪೊಲೀಸ್‌ ಆಯುಕ್ತರು ಬಾಕಿಯಿರುವ ಕಾಣೆ ಪ್ರಕರಣಗಳನ್ನು ಪರಿಶೀಲಿಸಲು 
ನಿರ್ದೇಶಿಸಲಾಗಿದ್ದು, ಈ ಕುರಿತು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. 


